ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಸೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚವರು 


1887 (2೦5೦) 


: ಶ್ರೀ . ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 


[af 
31-03-2020 (ಸದನವನ್ನು ಮುಂದೂಡಲಾಗಿದೆ) 


ಮಾನ್ಯ ನಗರಾಭವೃದ್ಧಿ ಸಚಿವರು. 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಕ್ರ. 

ಸಂ ಪ್ರಶ್ನೆ ಉತ್ತರ 

ಅ) | ಚಾಮೆರಾಜನಗರದ ' ಒಳಚರಂಡಿ 1 ಕ.ಯು.ಐ.ಡಿ.ಎಫ್‌.ಸಿ` ಉತ್ತರ:ಏಷ್ಟೀಯನ್‌ ಅಭವ್ಯದ್ಧಿ 
ಯೋಜನೆ ಕಾಮಗಾರಿಗಳು | ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಕ ನಗರ ವಲಯ 
ಪೂರ್ಣಗೊಂಡಿವೆಯೇ:; ಪ್ರತಿ | ಬಂಡವಾಳ ಹೂಡಿಕಾ ಕಾರ್ಯಕ್ರಮದಡಿಯಲ್ಲ 
ಮನೆಗಳಗೆ ಒಳಚರಂಡಿ ಯೋಜನೆಯ | (ಎಸ್‌ಕೆಯುಎಸ್‌ಐಪಿ) ಚಾಮರಾಜನಗರದಲ್ಲಿ 
ಸಂಪರ್ಕ ಕಲ್ಪಸಲು ಕಮ | ಒಳಚರಂಡಿ ವ್ಯವಸ್ಥೆಯ ಕಾಮಗಾರಿ 


ತೆಗೆದುಕೊಳ್ಳಲಾಗಿದೆಯೇ: ಇಲ್ಲದಿದ್ದಲ್ಲಿ. 
ಕಾರಣಗಳೇನು: ಪ್ರತಿ ಮನೆಗೆ 
ಒಳಚರಂಡಿ - ಸಂಪರ್ಕ ಕಲ್ಪಸುವ 
ಮೂಲಕ ತೆರೆದ ಚರಂಡಿಯ ಮೂಲಕ 
ಹರಿಯುತ್ತಿರುವ ಕಲುಷಿತ ನೀರಿನ 
ಹರಿವನ್ನು ತಪ್ಪಿಸಲಾಗುವುದೇ: 


ದಿನಾಂಕ:ಡ1/12/2018 ರಂದು ಪೂರ್ಣಗೊಂಡಿದೆ. 
ಮನೆ ಸಂಪರ್ಕ ಕಲ್ಪಸುವುಮ ಈ ಯೋಜನೆ 
ಪ್ಯಾಪ್ತಿಯಲ್ಲರುವುದಿಲ್ಲ. " 

ಪ್ರತಿ ಮನೆ ಸಂಪಕ್ಕವನ್ನು ಕಲ್ಪಸಲು ಸಗರಸಭೆ 
ಚಾಮರಾಜನಗರ ರವರು ಕ್ರಮ ಕೈಗೊಂಡಿರುತ್ತಾರೆ. 
ಹಾಗೂ ಈ ಕೆಲಸ ಪ್ರಗತಿಯಲ್ಲದೆ. 


ಚಾಮರಾಜನಗರದ ಎಲ್ಲಾ ಬಳಕೆದಾರರು ಒಳಚರಂಡಿ 
ಸಂಪರ್ಕವನ್ನು ಪಡೆದ ನಂತರ ತೆರೆದ ಚರಂಡಿಯಲ್ಪ 
ಹರಿಯುತ್ತಿರುವ ಕಲುಷಿತ ನೀರು ತಪ್ಪಿಸಬಹುದಾಗಿದೆ. 


ಡಿ.ಎಂ.ಎ ಉತ್ತರ: ಚಾಮರಾಜನಗರದ ಒಳಚರಂಡಿ 
ಯೋಜನೆಯ ಮೊದಲನೇ ಹಂತದ ಕಾಮಗಾರಿ 
ಪೂರ್ಣಗೊಂಡಿರುತ್ತವೆ. | 
ಚಾಮರಾಜನಗರ ಪಟ್ಟಣದಲ್ಲ 16191 ಮನೆಗಳದ್ದು. 
ಸರ್ಕಾರೇತರ ಪ್ರಯಂ ಸೇವಾ ಸಂಸೆಯವರಿಂದ ಅರಿವು 
ಮೂಡಿಸಿ, ಇದುವರೆವಿಗೂ ಸುಮಾರು 630೦ 
ಮನೆಗಳಗೆ ಸಂಪರ್ಕವನ್ನು ಕಲ್ತಸಲಾಗಿರುತ್ತದೆ. ಉಳಕೆ 
ಮನೆಗಳ ಸಂಪರ್ಕಗಳು ಪ್ರಗತಿಯಲ್ಲರುತ್ತದೆ. 


ಒಂದು ಸಂಪರ್ಕಕ್ಕೆ ಸುಮಾರು ರೂ.ಠ,೦೦೦.೦೦ 
ಗಳಂದ ರೂ.1ರ೦೦೦.೦೦ ವರೆಗೆ ವೆಚ್ಚವಾಗುವುದು. 
ಸದರಿ ವೆಚ್ಚವನ್ನು ಸಂಬಂಧಿಸಿದ ಮನೆ ಮಾಲಅಕರೇ 
ಛರಿಸಬೇಕಾಗಿರುವುದರಿಂದ, ಪೂರ್ಣ ಪ್ರಮಾಣದಲ್ಲಿ 
ಮನೆಗಆಗೆ ಒಳಚರಂಡಿ ಸಂಪರ್ಕಗಳನ್ನು ಕಟ್ರಸಲು 
ವಿಕಂಬವಾಗಿರುತ್ತದೆ. 


ಭಾಕಿ ಇರುವ ಎಲ್ಲಾ ಮನೆಗಳಗೆ ಒಳಚರಂಡಿ ಸಂಪರ್ಕ 
ಕಲ್ಪಸುವ ಕಾಮಗಾರಿಯು ಪೂರ್ಣಗೊಂಡಲ್ಲ ತೆರದ 
ಚರಂಡಿಯ ಮೂಲಕ ಹರಿಯುತ್ತಿರುವ ಕಲುಷಿತ 
ನೀರನ್ನು ಸಂಪೂರ್ಣವಾಗಿ ತಡೆಯಲಾಗುತ್ತದೆ. 


ಚಿ (ಯ 


ಪಕ್ನೆ 


ಉತ್ತರ 


ಚಾಮರಾಜನಗರ ಒಳಚರಂಡಿ 
ಕಾಮಗಾರಿಗಳಗೆ ಇನ್ನೂ 5೦ ಕೋಟ 
ರೂ.ಗಳ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 
ಸಲ್ಲಸಲಾಗಿದೆಯೇ: ಈ ಪ್ರಸ್ಲಾವನೆಗೆ 
ಅನುಮೋದನೆ ನೀಡುವ ಮೂಲಕ 
ಚಾಮರಾಜನಗರದ ಒಳಚರಂಡಿ 
ಕಾಮಗಾರಿಗಳನ್ನು 
ಪೂರ್ಣಗೊಆಸಲಾಗುವುದೇ? 


ಹಾಮರಾಜನಗರ ಒಳಚರಂಡಿ `'ಕಾಮಗಾರಿಗಳಗೆ 
ಸಂಬಂಧಿಸಿದ ರೂ.ರ೦.೦೦ ಕೋಟಗಳ ಯಾವುದೇ 
ಪ್ರಸ್ತಾವನೆಯು ಸರ್ಕಾರಕ್ಕೆ ಸಲ್ಲಸಿರುವುದಿಲ್ಲ. ಈ ಬಗ್ದೆ 


ಪ್ರಸ್ತಾವನೆಯು ಸರ್ಕಾರಕ್ಷೆ ಬಂದಲ್ಲಿ 
ನಂತರ ನಿಯಮಾನುಸಾರ : ಪರಿಶೀಲಸಿ. 
ಕ್ರಮವಹಿಸಲಾಗುವುದು 


ಕಡತ ಸಂಖ್ಯೆ: ನಅಇ ೭58 ಪಿ.ಆರ್‌.ಜೆ 2೦೦೦ 


ನಗರಾಭವ್ಯದ್ಧಿ ಸಚಿವರು. 


